ಕರ್ನಾಟಕ ವಿಧಾನ ಪರಿಷತ್‌ 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 5 486 

2. ಸದಸ್ಯರ ಹೆಸರು ; ಡಾ|| ವೈ.ಎ.ನಾರಾಯಣಸ್ವಾಮಿ 
3. ಉತ್ತರಿಸುವ ದಿನಾಂಕ : 16.12.2021 

4. ಉತ್ತರಿಸುವ ಸಚಿವರು : ಮಾನ್ಯ ಜಲ ಸಂಪನ್ಮೂಲ ಸಚಿವರು 


ಉತ್ತರಗಳು 


ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ನೀತಿ | ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಜಲ ನೀತಿ 2002 ಪ್ರಸ್ತುತ 
ಜಾರಿಯಲ್ಲಿದೆಯೇ: ಇದ್ದಲ್ಲಿ | ಜಾರಿಯಲ್ಲಿರುತ್ತದೆ. ರಾಜ್ಯ ಜಲನೀತಿ 2002 ರಡಿಯಲ್ಲಿ 
| ಯಾವಾಗಿನಿಂದ ಜಾರಿಗೆ ಬಂದಿರುತ್ತದೆ. | ರಾಜ್ಯದಲ್ಲಿನ ನದಿ ಕಣಿವೆಗಳಲ್ಲಿ ಲಭ್ಯವಿರುವ ಹಾಗೂ ವಿವಿಧ 
ಇದರ ಧ್ಯೈಯೋದ್ದೇಶಗಳೇನು; ನ್ಯಾಯಾಧೀಕರಣಗಳಿಂದ ಹಂಚಿಕೆಯಾಗಿರುವ ' ನೀರಿನ 
A ಪ್ರಮಾಣವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ನೀರಾವರಿ 
ಯೋಜನೆಗಳನ್ನು  ರೂಪಿಸಲಾಗಿರುತ್ತದೆ.. ರಾಜ್ಯ ಜಲ 
ನೀತಿಯಲ್ಲಿ ಈ ಕೆಳಕಂಡ ಆದ್ಯತೆಗಳನ್ನು ಹೊಂದಲಾಗಿದೆ. 

. ಕುಡಿಯುವ ನೀರು 

. ನೀರಾವರಿ 


. ಜಲವಿದ್ಯುತ್‌ 
. ಪರಿಸರ 


. ಆಗ್ರೋ ಇಂಡಸ್ಟ್ರೀಸ್‌ 


. ನಾನ್‌ ಅಗ್ರಿಕಲ್ಪ್ವರಲ್‌ ಇಂಡಸ್ಟ್ರೀಸ್‌ 

7. ಜಲಸಾರಿಗೆ ಮತ್ತು ಇತರೆ ಬಳಕೆಗಳು 
ರಾಜ್ಯ ಜಲ ನೀತಿಯಲ್ಲಿನ ಉದ್ದೇಶಗಳನ್ವಯ ಹನಿ ನೀರಾವರಿ 
ಯೋಜನೆಗಳನ್ನು . ಹಾಗೂ ಅಂತರ ಜಲ ಅಭಿವೃದ್ಧಿ ಮತ್ತು | 
ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ಕೆರೆ ತುಂಬಿಸುವ 
ಯೋಜನೆಗಳನ್ನು ಕೈಗೊಳ್ಳಲಾಗಿದೆ. 


| ರಾಜ್ಯದಲ್ಲಿ ಕೈಗೊಂಡಿರುವ ನೀರಾವರಿ 
ಯೋಜನೆಗಳು ಈ ನೀರಾವರಿ ನೀತಿಯ 
ವ್ಯಾಪ್ತಿಯಲ್ಲಿ 

| ಬರುತ್ತವೆಯೇ/ಬರದಿದ್ದಲ್ಲಿ 

A ಕಾರಣಗಳೇನು? 
ಸಂಖ್ಯೆ: ಜಸಂಇ 60 ಕಾವಿಇ 2021 


ಸ 


(ಗೋವಿಂ 
p: ಜಲ ಸಂಪನ್ಮೂಲ ಸಚಿವರು 


ರಜೋಳ) 


